ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರ್ನೆ ಸಂಖ್ಯೆ 14 (77) 
ಮಾನ್ಯ ಸದಸ್ಯರ ಹೆಸರು ಶ್ರೀ ಶಶೀಲ್‌ ಜಿ. ನಮೋಶಿ (ಶಿಕ್ಷಕರ ಕ್ಷೇತ) 
ಉತ್ತರಿಸುವ ದಿನಾಂಕ 07.12.2020 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 
0 § SRS ಉತ್ತರ SE 
ಈ) | ರಾಜ್ಯದಲ್ಲಿರುವ ಸರ್ಕಾರ ಪೌಢಶಾಲೆ ಮತ್ತು | ಸರ್ಕಾರಿ ಪೌಢ ಶಾಲೆಗಳಿಗೆ ಸುಮಾರು 4251 ಅತಿಥಿ 
ಪದವಿಪೂರ್ವ ಕಾಲೇಜುಗಳಲ್ಲಿರುವ ಅತಿಥಿ | ಶಿಕ್ಷಕರು ಹಾಗೂ ಸರ್ಕಾರಿ ಪದವಿ ಪೂರ್ವ 
ಶಿಕ್ಷಕರು/ಉಪನ್ಯಾಸಕರ ಸಂಖ್ಯೆ ಎಷ್ಟು (ವಿವರವಾದ | ಕಾಲೇಜುಗಳಿಗೆ ಸುಮಾರು 2819 ಅತಿಥಿ 
ಮಾಹಿತಿ ನೀಡುವುದು) ಉಪನ್ಯಾಸಕರ ಅವಶ್ಯಕತೆಯಿರುತ್ತದೆ. ಪ್ರೌಢಶಾಲಾ 
ಅತಿಥಿ ಶಿಕ್ಷಕರ ವಿವರಗಳನ್ನು ಅನುಬಂಧ-01ರಲ್ಲಿ 
ನೀಡಿದೆ. 
ಆ) |ಈ ಅತಿಫಿ ತಿಕ್ಷಕರು/ಉಪನ್ಯಾಸಕರುಗಳಿಗೆ ಸದ್ಯ| ಸರ್ಕಾರಿ ಪೌಢ ಶಾಲೆಗಳ ಅತಧಿ ಶಿಕ್ಷಕರಿಗೆ 
ಪಾವತಿಸುತ್ತಿರುವ ವೇತನ ಎಷ್ಟು; ಮಾಹೆಯಾನ ರೂ.8000/-ದಂತೆ ಹಾಗೂ ಅತಿಥಿ 
ಉಪನ್ಯಾಸಕರಿಗೆ ರೂ. 9000/- ಮಾಸಿಕ ಗೌರವಧನ 
ಪಾವತಿಸಲಾಗುತ್ತದೆ. 
ಇ) |ಸದರಿ ತಿಕ್ಷಕರು/ಉಪನ್ಯಾಸಕರುಗಳಿಗೆ ವೇತನವನ್ನು | ಪ್ರಸ್ತುತ ಸಾಲಿನಲ್ಲಿ  ಕೋವಿಡ್‌-19ರ ನಿಮಿತ್ಯ 
ಕಾಲಕಾಲಕ್ಕೆ ಪಾವತಿಸಲಾಗುತ್ತಿದೆಯೇ; ಶಾಲೆಗಳು ಪ್ರಾರಂಭವಾಗಿರುವುದಿಲ್ಲ ಆದುದರಿಂದ 
ಈ) | ವೇತನವನ್ನು ನೀಡದಿದ್ದಲ್ಲಿ ಯಾವ ಕಾರಣಕ್ಕಾಗಿ | ಅತಿಥಿ ಶಿಕ್ಷಕರು/ ಉಪನ್ಯಾಸಕರ 
ಪಾವತಿಸಿಲ್ಲ; ಹಾಗೂ ಈ | ನೇಮಕವಾಗಿಲ್ಲವಾದ್ದರಿಂದ ಈ ಉಪ ಪ್ರಶ್ನೆಗಳಿಗೆ 
ಶಿಕ್ಷಕರು/ಉಪನ್ಯಾಸಕರುಗಳಿಗೆ ವೇತನ ಹೆಚ್ಚಳ | ಮಾಹಿತಿ ಉದ್ಭವಿಸುವುದಿಲ್ಲ. 
ಮಾಡುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; 
ಉ) | ಈಗಾಗಲೇ ಉನ್ನತ ಶಿಕ್ಷಣ ಇಲಾಖೆಯಡಿ ಬರುವ 
ಅತಿಥಿ ಉಪನ್ಯಾಸಕರಿಗೆ ಕಳೆದ 05 ತಿಂಗಳ ಬಾಕಿ 
ವೇತನ ಪಾವತಿಸಿರುವಂತೆ ಸದರಿ ಅತಿಥಿ 
ಶಿಕ್ಷಕರು/ಉಪನ್ಯಾಸಕರಿಗೂ ಸಹ ಬಾಕಿ 
ವೇತನವನ್ನು ಯಾವ ಕಾಲಮಿತಿಯೊಳಗೆ 
ಪಾವತಿಸ ಸಲುವ ನಹಿ ನಹನು 
ಸಂಇಪಿ 367 ಎಸ್‌ಇಎಸ್‌ 2020 
ಈ ಮೇಳ ತ್‌ 


(ಎಸ್‌. ಸುರೇಶ್‌ ಕುಮಾರ್‌) 


ಪ್ರಾಥಮಿಕ ಮತು, ಪ್ರೌಢ ಶಿಕ್ಷಣ 


ಹಾಗೂ ಸಕಾಲ ಸಚಿವರು 


4 


6 ಸಿಲಾಧೆ - 1 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರ ಕಛೇರಿ ನೃ 


ದಿವಾಂಕ.01.10.2019 ರ 


ಪತುಂಗ ರಸ್ತೆ, ಬೆಂಗಳೂರು-560001 


ಲ್ಲಿದ್ದಂತೆ ಸರ್ಕಾಲ ಪ್ರೌಢಶಾಲೆಗಳಲ್ಲಿನ ಶಿಕ್ಷಕರ ಖಾಲಿ ಹುದ್ದೆಗಳ 


ಹ 


(ವರ್ಗಾವಣೆ ತಂತ್ರಾಂಶದಂತೆ) 


ಪದನಾಮ | ಮೌಂಜೂರಾದ ಹುಡ್ಜೆಗಳು ಕಾರ್ಯನಿರ್ವಹಿಸುತ್ತಿರುವ ಖಾಲಿ'ಹುದ್ದೆ Ne 
| ಶಿಕ್ಷಕರು | 
ಸಹಕರ ik 47328 38077 ] Pp z 
| 
ಕಶಕಣ ಶಿಕ್ಷಕರು 494] 4303 638 
ನಕಾಷ್‌ ಕರ r 509] 5] 7515 176 
py 
ಒಟ್ಟು" a [ik 52360 47295 5065 


# yf ep 


ಸಾರ್ವಜನಿಕ ಶಿಕ್ಷಣ ಇಲಾ 


